ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ನಾಲ್ಕನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಬುಧವಾರ, ದಿನಾ೦ಕ 2೮5ನೇ ಜೂನ್‌, 2೦14 
(ಸಮಯ: ಬೆಳಗ್ಗೆ 11.೦೦ ಗಂಟೆಗೆ) 


1. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಮೂರನೇ ಪಟ್ಟ 
ಆ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಮೂರನೇ ಪಟ್ಟ 


2. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


(ಸದಸ್ಯರಿಗೆ ಈಗಾಗಲೇ ಪ್ರತ್ಯೇಕವಾಗಿ ಕಳುಹಿಸಲಾಗಿರುವ ಮೊದಲನೇ ಹಾಗೂ ಎರಡನೇ 


ಪಟ್ಟಿಯ ರೀತ್ಯಾ) 
3. ವಿತ್ತೀಯ ಕಾರ್ಯಕಲಾಪಗಳು 


ಅ) 2೦14-1೮ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಯ ಮೇಲೆ ಮುಂದುವರೆದ 
ಚರ್ಚೆ ಹಾಗೂ ಸರ್ಕಾರದ ಉತ್ತರ ಮತ್ತು ಮತಕ್ಷೆ ಹಾಕುವುದು. 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
೦1 ಕೃಷಿ ಮತ್ತು ತೋಟಗಾರಿಕೆ 


ಆ) 2೦14-15ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಯ ಮಂಡನೆ ಹಾಗೂ ಚರ್ಚೆ. 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
೦7 ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 


ಪು.ತಿ.ನೊ€., 


| 


ತ 


4. ಗಮನ ಸೆಳೆಯುವ ಸೂಚನೆಗಳು 


ಶ್ರೀ ಎಸ್‌. ಅಂಗಾರ ಅವರು ಸುಳ್ಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ಲಿಯ ಪುತ್ತೂರು 
ತಾಲ್ಲೂಕಿನ ಕಾಣಿಯೂರುನಲ್ಲದ್ದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜನ್ನು 
ಬೆಳಂದೂರಿಗೆ ಸ್ಥಳಾ೦ತರಿಸಿರುವುದರಿ೦ದ ಉಂಟಾಗಿರುವ ತೊಂದರೆಯ ಬಗ್ಗೆ ಮಾನ್ಯ 
ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಕೆ.ಜ.ಬೋಪಯ್ಯ ಅವರು ಗ್ರಾಮಪಂಚಾಯತಿಗಳಲ್ಲ ಎನ್‌.ಆರ್‌.ಇ.ಜಿ. 
ಯೋಜನೆಯಡಿ ಬರುವ ಎಲ್ಲಾ ಕಾಮಗಾರಿಗಳನ್ನು ಪರಿಶೀಅಸಿ ಧೃಡೀಕರಣ ಮಾಡಲು 
ಹಾಅ ಇರುವ ವ್ಯವಸ್ಥೆಯನ್ನು ರದ್ದು ಮಾಡಿ ಹಿಂದಿನ ವ್ಯವಸ್ಥೆಯನ್ನು ಜಾರಿಗೊಳಸುವ 
ಬಗ್ಗೆ ಮಾನ್ಯ ಗ್ರಾಮೀಣಾಭ ವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ 
ಸೆಳೆಯುವುದು. 


, ಶ್ರೀ ಕೆ. ಶಿವಮೂರ್ತಿ ಮತ್ತು ಶ್ರೀ ರುದ್ರಪ್ಪ ಲಮಾಣಿ ಅವರುಗಳು ಕರ್ನಾಟಕ 
ರಾಜ್ಯದಲ್ಲರುವ ದಾಖಲೆರಹಿತ ಗ್ರಾಮಗಳಾದ ಹಟ್ಟ, ತಾ೦ಡಾ, ಹಾಡಿ ಹಾಗೂ ಕ್ಯಾಂಪ್‌, 
ಕಾಲೋನಿ, ಬನ್ಸಿಗಳನ್ನು ಕಂದಾಯ ಗ್ರಾಮಗಳೆಂದು ಘೋಷಿಸುವ ಬಗ್ಗೆ ಮಾನ್ಯ 
ಕಂದಾಯ ಸಚಿವರ ಗಮನ ಸೆಳೆಯುವುದು. 


